ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


1115 
ಶ್ರೀ. ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ) 
pes) [ OY py 


ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ 
ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 13-03-2020 
ಕಸಾ ಪ್‌ ಉತ್ತರ 
ಅ. ರಾಜ್ಯದಲ್ಲಿರುವ ಅಂಗನವಾಡಿ 
ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ | ರಾಜ್ಯದಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ವಿವರ 
ಸಂಖ್ಯೆ ಎಷ್ಟು ಕೆಳಗಿನಂತಿವೆ:- 
7 Tನಗನವಾಡ ನಾರ್ದರ್ನ್‌ 
2.1] ಮನಿ ಅಂಗನವಾಡಿ ಕೇಂದೆದೆ 3331 
ಕಾರ್ಯಕರ್ತೆಯರು 
3. | ಅಂಗನವಾಡಿ ಸಹಾಯಕಿಯರು 62580 
ಆ. ಅಂಗನವಾಡಿ ಕಾರ್ಯಕರ್ಕಯರು ಹಾಗೂ] ಅಂಗನವಾಔ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಈ ಕೆಳಕಂಡಂತೆ ಮಾಸಿಕ 
ಸಹಾಯಕಿಯರಿಗೆ ಪ್ರಸ್ತುತ ನೀಡುತ್ತಿರುವ | ಗೌರವಧನ ನೀಡಲಾಗುತ್ತಿದೆ. 
ಮಾಸಿಕ Lines, (ರಾಜ್ಯ ಹಾಗೂ ಸನಕ ಕಂದ್ರ [TN ಎಷ್ಟ 
ಕೇಂಪ್ರ AE ಪಾಲಿನ ಅನುದಾನದ | 7-ಗನವಾಡ 3500 350010000 
ಮೊತ್ತವೆಷ್ಟು) ಕಾರ್ಯಕರ್ತೆಯರು 
2 ಮಿನಿ ಅಂಗನವಾಡಿ 3500 2750 6250 
ಕೇಂದ್ರದ 
ಕಾರ್ಯಕರ್ತೆಯರು ) 
3 ಅಂಗನವಾಡಿ 2500 2750 5250 
ಸಹಾಯಕಿಯರು 
ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಪಾಲು ಕ್ರಮವಾಗಿ 60:40 ಆಗಿರುತ್ತದೆ. 
ks eee ನ bie] ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಕರ್ತವ್ಯಗಳ 
[sl ; 
ನೀಡುವುದು) ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಈ | ಸದರಿಯವರಿಗೆ ಗೌರವಧನ ಪರಿಷ್ಕರಣೆ ಈಗಾಗಲೇ ಕೇಂದ್ರ ಸರ್ಕಾರವು ದಿನಾಂಕ:0110.2018 ರಿಂದ ಹಾಗೂ ರಾಜ್ಯ 


ಮಾಡಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? 


ಸರ್ಕಾರವು ದಿನಾಂಕ:01.11.2019 ರಿಂದ' ಅನ್ವಯವಾಗುವಂತೆ ಗೌರವಧನವನ್ನು 
ಪರಿಷ್ಠರಿಸಿರುತ್ತದೆ. 


ಸಂಖ್ಯೆ : ಮಮಇ 65 ಸಿಡಿ 2020 


ಜ್‌ = 


4 
(ಶಶಿಕಲಾ ಅಣ್ಗನೌಹೇಬ್‌ ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ುಮೆಬಂಧ್ಯ 


ಅಂದನವಾಡಿ ಕಾಯರಯಕತೆೇಯರ ಕರ್ತವ್ಯದ ಹಂಚಿಕೆ 


1: ಜನಪಮುದಾಯದ ಸಮೀಕ್ಷೆ ಕೈಗೊಂಡು, ಪಹಾಯ ಅದತ್ಯವಿರುವಂತಹವರ ವಿವರ 
ಸಂದ್ರಹಿಸುವುದು, ಆರು ವರ್ಷದ ಒಳಗಿನ ಮಕ್ತಳ ಸಂಖ್ಯೆ, ದರಣಿ ಮತ್ತು ಬಾಣಂತಿಯರ 
ಮಾಹಿತಿ ಪಂದ್ರಹಿಪುವುದು, ಕುಟುಂಬದಳ ಪಂಖ್ಯೆ, ಕುಟುಂಬದ ಸಪದಪ್ಯರ ಸಂಖ್ಯೆ ಮತ್ತು 
ಹುಟುಂಬದ ಆದಾಯ ಇವುಗಳನ್ನು ಪಂದ್ರಹಿಪುವುದು. ಮುಖ್ಯ ಅಂಕ ಅಂಶಗಳಾದ ಜನನ 
ಮತ್ತು ಮರಣ ದಾಖಲೆಗಳನ್ನಿಡುವುದು. 


೨. 838-6ವರ್ಷದಳ ನಡುವಣ ಮಕ್ನಳ ಶಾಲಾಪೂರ್ವ ಶಿಕ್ಷಣವನ್ನು ಕೈಗೊಳ್ಳುವುದು. 


3.0 -— 6 ವರ್ಷರಕ ನಡುವಣ ಮಕ್ತಆಗೆ, ದರ್ಜಣಿ ಮತ್ತು ಬಾಣಂತಿಯವಲಿದೆೌ್‌ ಹಾದೂ 
ಜಿಶೋಲಿಯಲಿದೆ ಅಧಿಕ ಪೋಷಕಾಂಶ ( ಪೂರಕ ಪೌಷ್ಠಿಕ ಆಹಾರ)ಒದರಿಪುವುದು. 


4. ಪ್ರಾಥಮಿಕ ಆರೋಗ್ಯ ಹಾಗೂ ಪ್ರಥಮ ಜಕತ್ಪಾ ಸೌಲಭ್ಯಗಳನ್ನು ಬದಗಿಪುವುದು. 
ರೋಗನಿರೋಧಕ ಚುಚ್ಚುಮದ್ದು ಮತ್ತು ಆರೋಗ್ಯ ತಪಾಪಣೆ ಮಾಡುವಲ್ಲ ಆರೋಗ್ಯ ಪಿಬ್ದಂದಿದೆ 
ಪಹಾಯ ಮಾಡುವುದು. 


5. ಪ್ರಬಲವಾಗಿ ನ್ಯೂನಪೋಷಣೆದೊಳದಾದ, ಪೋಷಕಾಂಶದ ಅಗತ್ಯವುಳ್ಳ ಅನಾರೋಗ್ಯವುಂಬಾದ, 
ಅಪಾಯದಲ್ಲರುವ ಮಷ್ನಕನ್ನು ಅಂಟು ರೋಗದ ಇರುವವರನ್ನು ತಜ್ಞ ವೈದ್ಯರಲ್ಲದೆ 
ಕಳುಹಿಪಬೇಹು. 


6. ಅಂದನವಾಢಿ ಕೇಂದಕ್ಷೆ ಬರುವ ದರ್ಜಜಿ ಮತ್ತು ಬಾಣಂತಿಯಂದೆ, ಅಂದನವಾಡಿ 
ಕಾರ್ಯಕರ್ತೆಯರು , ಮನೆ ಭೇಣ ಪಮಯದಲ್ಲ ಮತ್ತು ಶಿಕ್ಷಣ ಕಾರ್ಯಕ್ರಮದಲ್ಲ ಆರೋಗ್ಯ 
ಮತ್ತು ಪೋಷಣೆದೆ ಸಂಬಂಧಿಖಿದ ತಿಳುವಆಕೆ ನೀಡಬೇಕು. 


7. ನಿಗದಿಪಡಿಖರುವ ಲಿಜಿಸ್ಸರುಗಳನ್ನು ಮತ್ತು ದಾಖಲೆಗಳನ್ನು ನಿರ್ವಹಿಸುವುದು. 


8. ದ್ರಾಮದಲ್ಲರುವ ಪಂಚಾಂಖತಿ, ಮಹಿಕಾಮಂಡಲ ಮುಂತಾದ ಸಂಸ್ಥೆಗಳೊಂದಿದೆ ಹಾದು ಶಾಲಾ 
ಶಿಕ್ಷಕರು, ದಾದಿ ಮುಂತಾದ ವ್ಯಕ್ತಿಗಣೊಡನೆ ಸಂಪರ್ಕ ಇಟ್ಟುಹೊಂಡು ಕಾರ್ಯಕ್ರಮದ ಯಶಸ್ವಿದೆ 
ಅವರ ಸಹಕಾರ. ಸಹಭಾಗಿತ್ವವನ್ನು ಕೋರುವುದು. 


೨. ಇಲಾಖೆಯು ನಿರದಿಪಣಿನಿದ ಕಾರ್ಯಕ್ರಮಗಳನ್ನು ಅನುಷ್ಠಾನದೊಆಪುವಲ್ಲ ಪ್ರಮುಖ ಪಾತ್ರ 
ವಹಿಪಿವುದು. 


10. ಅಂದನವಾಡಿದೆ ಬರುವ ಮಕ್ತಳ ತಂದೆ-ತಾಂಬಯರ, ಪೋಷಕರ ಪಭೆ ಏಎರ್ಪಡಿಖಿ ಅಂಗನವಾಡಿ 
ಸೌಲಭ್ಯಗಳನ್ನು ಪಲಿಯಾದ ಲೀತಿಯಲ್ಲಿ ಉಪಯೋಗಿಪುವ ಬದ್ಗೆ ಮಾಹಿತಿ ನೀಡುವುದು. 
ಅಂದನವಾಡಿ ಪಹಾಯಹ&ಯರ ಕರ್ತವ್ಯದ ಹಂಚಿಕೆ 


ಅಂದನವಾಡಿ ಪಹಾಯಹಕ&ಯು ಅಡಿದೆ ಮಾಡಿ ಮಕ್ನಣದೆ ಬಡಿಪಬೇಶು, ಅಂಗನವಾಡಿ ಆವರಣವನ್ನು 
ಪ್ರತಿನಿತ್ಯ ಸ್ವಚ್ಛರೊಆಸಬೇಕು,ಅಂಗನವಾಣಿದೆ ನೀರು ತರುವುದು, ಅಂದನವಾಡಿದೆ ಮಕ್ತ್ಷಕನ್ನು 
ಕರೆತರುವುದು ಹಾಗೂ ಅಂಗನವಾಡಿ ಮಕ್ಷಕನ್ನು ಸ್ವಚ್ಛವಾಗಿರಿಪುವುದು. 


